ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾಂಕ :01 ನೇ ಫೆಬ್ರವರಿ, 2021 


ಸಮಾಜ ಕಲ್ಮಾಣ ಇಲಾಖೆಯ ಅಧೀನದಲ್ಲಿ ಬರುವ ನಿಗಮ ಮಂಡಳಿಗಳ ಬಗ್ಗೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು)- 


20 (106) ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುವ ನಿಗಮ ಮಂಡಳಿಗಳೆಷ್ಟು; ಹಾಗೂ ನಿಗಮ 
ಮಂಡಳಿಗಳ ಕಾರ್ಯವಮೈಖರಿಗಳೇನು ; 


(ಆ) ಕಳೆದ 3 ವರ್ಷಗಳಿಂದ ನಿಗಮ ಮಂಡಳಿಗಳು ಕೈಗೊಂಡ ಕಾರ್ಯಗಳು ಯಾವುವು ? (ಸಂಪೂರ್ಣ 
ವಿವರ ಒದಗಿಸುವುದು) 


